ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1890(2209) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯ ಮಂತ್ರಿಗಳು 
ವಿಷಯ: ವನಿರುದ್ಯೋಗ ಸಮಸ್ಯೆಯ ಕುರಿತು 


(ಅ) ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ನಿರುದ್ಯೋಗ ಪದವೀಧರರಿಗೆ ಉದ್ಯೋಗ ಒದಗಿಸಿಕೊಡಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


(ಆ) ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಎಷ್ಟು 
ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ ; (ಇಲಾಖಾವಾರು, ಕ್ಷೇತ್ರವಾರು ಮತ್ತು ಹುದ್ದೆವಾರು 
ವಿವರಗಳನ್ನು ನೀಡುವುದು) 


(ಇ) ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿವೃತ್ತ 
ನೌಕರ/ಅಧಿಕಾರಿಗಳನ್ನು ಗುತ್ತಿಗೆ/ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸುತಿರುವುದರಿಂದ 
ನಿರುದ್ಯೋಗ ಪದವೀಧರರು ಉದ್ಯೋಗ ವಂಚಿ:ತರಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ನಿವೃತ್ತ ನೌಕರರ ಬದಲು ನಿರುದ್ಯೋಗ ಪದವೀಧರರನ್ನು 
ನೇಮಿಸಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ; ನಿವೃತ್ತ ನೌಕರರ ಬದಲು 
ನಿರುದ್ಯೋಗ ಪದವೀಧರರನ್ನು ನೇಮಿಸುವ ಪ್ರಸ್ತಾವನೆಯು ಸರ್ಕಾರದ ಮುಂದಿದೆಯೇ; 


(ಈ) ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸಚಿವಾಲಯವು ಸೇರಿದಂತೆ ಎಷ್ಟು ಜನ ನಿವೃತ್ತ 
ನೌಕರ/ಅಧಿಕಾರಿಗಳನ್ನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದೆ; 
(ಇಲಾಖಾವಾರು ಮತ್ತು ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಉ) ನಿವೃತ್ತ ನೌಕರರು/ಅಧಿಕಾರಿಗಳನ್ನು ಗುತ್ತಿಗೆ/ ಹೊರಗುತ್ತಿಗೆ ಆಧಾರದಲ್ಲಿ ನೇಮಿಸುವ 
ಬದಲು ನಿರುದ್ಯೋಗ ಪದವೀಧರರನ್ನು ಸರ್ಕಾರ ನೇಮಕಾತಿ ಮಾಡಬಾರದೇಕೆ; ಇದಕ್ಕಿರುವ 
ಅಡೆತಡೆಗಳೇಮು; 


(ಊ) ಬಿರುದ್ಯೋಗ ಸಮಸ್ಯೆ ತಡೆಗಟ್ಟಿಲು ಸರ್ಕಾರ ಕೈಗೊಂಡ ಯೋಜನೆಗಳು/ಶ್ರಮಗಳು 
ಯಾವುವು? (ವಿವರ ನೀಡುವುದು) 


